ಕರ್ನಾಟಿಕ ವಿಧಾನ ಪರಿಷತ್‌ 


ಚುಕ್ಕೆ ಗುರುತಿಲ್ಲದ ಪ್ರನ್ನೆ ಸಂಖ್ಯೆ : 178 
ವಿಧಾನ ಪರಿಷತ್‌ ಸದಸ್ಯರ ಹೆಸರು ' : ಶ್ರೀ ಕವಟಗಿ ಮಹಾಂತೇಶ ಮಲ್ಲಿಕಾರ್ಜುನ (ಸ್ಥಳೀಯ' ಸಂಸ್ಥೆಗಳ ಕ್ಷೇತ್ರ 
ಉತ್ತರಿಸುವ ದಿನಾಂಕ : 17.07.2019 
" ಉತ್ತರಿಸುವ ಸಚಿವರು : ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ವಿಕಲಚೇತನರ ಮತ್ತು 
" ಹಿರಿಯ ನಾಗರೀಕರ ಸಬಲೀಕರಣ ಇಲಾಖಾ ಸಚಿವರು. 
ಕ್ರಸಂ ಪಶ್ನೆ ಉತ್ತರ 


ಈ ಯೋಜನೆಯ ಅಳವಡಿಕೆಯ 
ಸರ್ಕಾರದ ನಿಲುವೇನು; 


ಈ [ಸರ್ಕಾರ ೫ರ ಸವಮ [Rostructured ICDS dud NGO 
"ಅಭಿವೃದ್ಧಿ ಯೋಜನೆ (Restructured 
ICDS) ಜಾರಿ ಮಾಡಿದ್ದು, ನಮ್ಮ ರಾಜ್ಯದಲ್ಲಿ 


ಬಗ್ಗೆ 


Participation ಕುರಿತು ಅಂಗನಪಾಡಿ ಕಾರ್ಯಕರ್ತೆ ಹಾಗೂ 
ಸಹಾಯಕಿಯರು ವ್ಯಕ್ತಪಡಿಸಿದ ವಿರೋಧದ ಹಿನ್ನಲೆಯಲ್ಲಿ ರಾಜ್ಯದಲ್ಲಿ 
ಅನುಷ್ಠಾನಗೊಳಿಸಲಾಗಿರುವುದಿಲ್ಲ. ಹಾಲಿ 2017-18ನೇ ಸಾಲಿನಲ್ಲಿ 
'ಕೇಂದ್ರ ಸರ್ಕಾರವು. ಐಸಿಡಿಎಸ್‌ ಯೋಜನೆಯಡಿ ಬರುವ 
“Umbrella ICDS” 68 ಮುಂದುವರೆದ ಯೋಜನೆಯನ್ನಾಗಿ 
ಆದೇಕಿಸಿದಂತೆ ರಾಜ್ಯದಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿದೆ. 


ಜಾರಿಯಲ್ಲಿದೆಯೇ 


7) ನಾದ್‌ ವಾನ್‌ ಸನಾ ಮಾಡ್‌ 
ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ 


ಹೌದು 


ಇ) 


ರೀತಿಯಲ್ಲಿ ತೊಡಗಿಸಿಕೊಳ್ಳಲಾಗಿದೆ; 


ಷವರ್‌ ಸಾನ್‌ ಸಾ ಮಾದ ದಾದ ಘನ ಹಂಧ್ರಷಾದರಾತ ಬಾಎನಾಸ] 
ಜಾರಿಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರನ್ನು 
ಬಾಲವಿಕಾಸ ಸಮಿತಿಯಲ್ಲಿ (BVS) ಯಾವ 


ಸಮಿತಿಯನ್ನು ರಚಿಸಲಾಗಿದೆ. ಸದರಿ ಅಂಗನವಾಡಿ ಕಾರ್ಯಕರ್ತೆಯು 
ಸಮಿತಿಯ ಸದಸ್ಯ ಕಾರ್ಯದರ್ಶಿಯಾಗಿದ್ದು ಅಂಗನವಾಡಿ ಕೇಂದ್ರದ 
ಸಮಸ್ತ ನಿರ್ವಹಣೆಯ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿರುತ್ತಾರೆ. 


ಪರಿಣಾಮವಾಗಿದೆ ಮತ್ತು 
ಫಲಿತಾಂಶವೇನು; 


ಈ "ಯೋಜನೆಯ ಜಾರಿಯಿಂದ ವಾ ರಾಜ್ಯದಲ್ಲಿ “Umbrella ICDS” 0B ಈ ಘಡ 


ಅದರ 


ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗಿದೆ. 
1. ಅಂಗನವಾಡಿ ಸೇನೆಗಳು-ಈ ಯೊಜನೆಯಡಿ ರಾಜ್ಯದಲ್ಲಿ 
ಮಕ್ಕಳು, ಕಿಕೋರಿಯರು, ಗರ್ಭಿಣಿ, ಬಾಣಂತಿಯರು- 
. ಸೇರಿದಂತೆ ಸುಮಾರು 429301 ಫಲಾನುಭವಿಗಳು 
ಸೌಲಭ್ಯವನ್ನು ಪಡೆಯುತ್ತಿದ್ದಾರೆ. ಈ ಯೋಜನೆಯಡಿ 
ಫಲಾನುಭವಿಗಳಿಗೆ ಪೌಷ್ಠಿಕ ಆಹಾರ ಹಾಲು, 
ಮೊಟ್ಟೆಗಳನ್ನು ವಿತರಿಸಲಾಗುತ್ತಿದ್ದು ಪೌಷ್ಠಿಕತಾ ಮಟ್ಟವನ್ನು 

ಸುಧಾರಿಸುವಲ್ಲಿ ಸಹಕಾರಿಯಾಗಿದೆ. 


-W 
ಜ್‌ 


_ 


77 ಸ್ರಾಯಪೂರ್ವ ಬಾವಯರ ಪೂಜನ ಈ ಹೋಜನೆಹಡ] 


4. ಪ್ರಧಾನ ಮಂತ್ರಿ ಮಾತೃವಂದನಾ ಯೋಜನೆ: ಸದರಿ 


" ಮತ್ತು ರಕ್ಷಣೆ) ಕಾಯ್ದೆ ಹಾಗೂ ಬಾಲನ್ಯಾಯ (ಮಕ್ಕಳ ಪಾಲನೆ 


6. ಪೋಷಣ್‌ ಅಭಿಯಾನ: ರಾಜ್ಯದಲ್ಲಿ ಮಕ್ಕಳಲ್ಲಿ ಉಂಟಾಗುವ 


ಶಾಲೆಯಿಂದ ಹೊರಗುಳಿದ. 11-14 ವರ್ಷದ ಪ್ರಾಯಪೂರ್ವ 
ಬಾಲಕಿಯರಿಗೆ ಸೌಲಭ್ಯ ಒದಗಿಸಲಾಗುತ್ತಿದ್ದು, ರಾಜ್ಯದಲ್ಲಿ ಒಟ್ಟು 
17,106 ಪ್ರಾಯಪೂರ್ವ ಬಾಲಕಿಯರನ್ನು ಗುರುತಿಸಲಾಗಿದೆ. 
ಇವರನ್ನು ಶಾಲೆಗೆ ಮರುದಾಖಲಿಸಲು ರಾಜ್ಯದಾದ್ಯಂತ ಕ್ರಮ 
ವಹಿಸಲಾಗುತ್ತಿದೆ. 

ರಾಷ್ಟೀಯ ಶಿಶು ಪಾಲನಾ ಕೇಂದ್ರ ಯೋಜನೆ: ಈ; 
ಯೋಜನೆಯಡಿ ರಾಜ್ಯದಲ್ಲಿ 15,275 ಫಲಾನುಭವಿಗಳು ಸೌಲಭ್ಯ | 
ಪಡೆಯುತ್ತಿರುತ್ತಾರೆ. - ಕಟ್ಟಡ ನಿರ್ಮಾಣದ ಕೂಲಿ ಕಾರ್ಮಿಕರ 
ಮಕ್ಕಳನ್ನು ಪ್ರತಿನಿತ್ಯ ನೋಡಿಕೊಳ್ಳುವ ಸಲುವಾಗಿ ಸದರಿ 
ಸ್ಥಳದಲ್ಲಿಯೇ ಶಿಶು ಪಾಲನಾ ಕೇಂದ್ರಗಳನ್ನು ನಡೆಸುತ್ತಿದ್ದು. 
ಅವರ ಮಕ್ಕಳನ್ನು ಪಾಲಿಸುವುದು ಈ ಯೋಜನೆಯ “ಮುಖ್ಯ 
ಉದ್ದೇಶವಾಗಿದೆ. 


ಯೋಜನೆಯಡಿ ರಾಜ್ಯದಲ್ಲಿ ಒಟ್ಟು ಫಲಾನುಭವಿಗಳು 
ಸೌಲಭ್ಯ ಪಡೆಯುತ್ತಿರುತ್ತಾರೆ. ಗರ್ಜಿಣಿ-ಬಾಣಂತಿಯರಲ್ಲಿ 
ಪೌಷ್ಠಿಕತಾ ಮಟ್ಟಿವನ್ನು ಹೆಚ್ಚಿಸಲು ರೂ.' 5,000/- ಗಳನ್ನು 
ಮೂರು, ಕಂತುಗಳಲ್ಲಿ ಸಹಾಯಧನವನ್ನು ನೇರ ನಗದು 
: ರೂಪದಲ್ಲಿ ಫಲಾನುಭವಿಗಳ ಬಾತೆಗೆ ವರ್ಗ್ಣಾಯಿಸಲಾದುತ್ತಿದೆ. 
ಮಕ್ಕಳ ರಕ್ಷಣಾ ಸೇವೆಗಳು: ಬಾಲನ್ಯಾಯ (ಮಕ್ಕಳ ಪಾಲನೆ 


ಮತ್ತು ರಕ್ಷಣೆ ಕರ್ನಾಟಿಕ ನಿಯಮಗಳ ಅನುಸಾರ ಸದರಿ 
ಯೋಜನೆಯಡಿ ಮಕ್ಕಳಿಗೆ ಪಾಲನೆ, ಮೋಷಣೆ ಮತ್ತು ರಕ್ಷಣೆಯ 
ಅಗತ್ಯವಿರುವ ಮತ್ತು ಕಾನೂನು ಸಂಘಷ್ಷಕ್ಕೆ ಒಳಗಾದ 
ಮಕ್ಕಳಿಗೆ ಸೇವೆ ಒದಗಿಸಲಾಗುತ್ತಿದೆ. ಒಟ್ಟು: 26675 ಮಕ್ಕಳು 
ಈ ಪ್ರಯೋಜನ ಪಡೆಯುತ್ತಿದ್ದಾರೆ. 


ಕುಂಠಿತ ಬೆಳವಣಿಗೆ, ಅಪೌಷ್ಠಿಕತೆಯನ್ನು ಮತ್ತು ಮಕ್ಕಳು, 
ಕಿಶೋರಿಯರು ಹಾಗೂ ಮಹಿಳೆಯರಲ್ಲಿ ಉಂಟಾಗುವ ರಕ್ಷ 
ಹೀನತೆಯನ್ನು ತಡೆಗಟ್ಟಲು, ಕಡಿಮೆ ತೂಕದ ಮಕ್ಕಳ ಜನನ 
ಪ್ರಮಾಣವನ್ನು ಕಡಿಮೆ ಮಾಡಿ ಪೌಷ್ಠಿಕಕಾ ಮಟ್ಟವನ್ನು 
ಹೆಚ್ಚಿಸುವ ಉದ್ದೇಶದಿಂದ ರಾಜ್ಯದಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲಿ 


ಸಂಮಮ 84 ಐಸಿಡಿ 2019 


ಹಿರಿಯ ನಾಗರೀಕರ ಸ ಇಲಾಖಾ ಸಚಿವರು. 


